ಚುಕ್ಕೆ ಗುರುತಿಲ್ಲದ 
ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್‌ 


ಪೆ, ಸಂಖೆ 


ಪ್ರಶ್ನೆ ಸಂಖ್ಯೆ 550 


ಶ್ರೀ ರಘುನಾಥ ರಾವ್‌ ಮಲ್ಫಾಪುರೆ 


ಉತ್ತರಿಸುವವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
- ಸಚಿವರು, ' ' 
ಉತ್ತರಿಸಬೇಕಾದ ದಿನಾಂಕ 11.12.2020 


3ಸ 
ಅ 


Fat 
ಪಕ್ನೆ 


ಉತ್ತರೆ 


ರಾಜ್ಯದಲ್ಲಿರುವ ಅಂಗನವಾಡಿ `ಕೇಂದೆಗಳೆ ಸಂಖ್ಯೆ 
| ಎಷ್ಟು ಇಲ್ಲಿ ಕಲಿಯುತ್ತಿರುವ ಮಕ್ಕಳ' ಸಂಖ್ಯೆ 
| ಎಷ್ಟು. (ಜಿಲ್ಲಾವಾರು ವಿವರ ನೀಡುವುದು) 


ರಾಜ್ಯದಲ್ಲಿರುವ ಅಂಗನವಾಡಿ `ಕೌಂದೆಗಳೆ ಸಂಖ್ಯೆ: 6391 


ಸದರಿ ಅಂಗನವಾಡಿ ಕೇಂದ್ರಗಳಲ್ಲಿ ಕಲಿಯುತ್ತಿರುವ ಮಕ್ಕಳ 
ಸಂಖ್ಯೆ: 1675413 


ಜಿಲ್ಲಾವಾರು ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಿದೆ. 


FC) 


| ನೀಡುತ್ತಿರುವ ಗೌರವ ಧನ ಎಷ್ಟು ಗೌರವ 
ಧನದ ಜೊತೆಗೆ ನೀಡುತ್ತಿರುವ ಇನ್ನಿತರೆ 
ಸೌಲಭ್ಯಗಳು ಯಾವುವು; 


-| ಪಧಾನ ಮಂತ್ರಿ 


ಆ ಸೇವೆ ಸಲ್ಲಿಸುತ್ತಿರುವ ದರಿ  ಕೇಂದಗಳಲ್ಲಿ 642499 ಅಂಗನವಾಡಿ 
' ಅಂಗನವಾಡಿ ಕಾರ್ಯಕರ್ತೆಯರ ಸಂಖ್ಯೆ ಎಷ್ಟು; | ಫ್ಹಾರ್ಯಕರ್ತೆಯರು ಸೇವೆ ಸಲ್ಲಿಸುತ್ತಿದ್ದಾರೆ. ಜಿಲ್ಲಾವಾರು 
: (ಜಿಲ್ರಾವಾರು ವಿವರ ನೀಡುವುದು) ' | ವಿವರಗಳನ್ನು ಅನುಬಂಧ ದಲ್ಲಿ ಒದಗಿಸಿದೆ. 

ಇ ಅಂಗನವಾಡ "ಕಾರ್ಯಕರ್ತೆಯರಿಗೆ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರಿಗೆ '`' ಮಾಹೆಯಾನ 


ರೂ. 10,000/-ಗಳ ಗೌರವ ಧನ ನೀಡಲಾಗುತ್ತಿದೆ. 


ಇದಲ್ಲದೇ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪ್ರತಿ 

ವರ್ಷ 2 ಜೊತೆ ಸಮವಸ್ತ್ರ, ವೈದ್ಯಕೀಯ ವೆಚ್ಚ ಮರುಪಾವತಿ, 

ಮಾತೃವಂದನಾ ಯೋಜನೆ ಮತ್ತು 

ಭಾಗ್ಯಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳನ್ನು 

ನೋಂದಾಯಿಸಿದ್ದಲ್ಲಿ, ಪ್ರೋತ್ಸಾಹ ಧನವನ್ನು 
ನೀಡಲಾಗುತ್ತಿದೆ. 


ಅಂಗನವಾಡಿ ಕಾರ್ಯಕರ್ತೆ / ಸಹಾಯಕಿಯರನ್ನು 
ಎನ್‌.ಪಿ.ಎಸ್‌.ಲೈಟ್‌ ಯೋಜನೆಯಡಿ ನೋಂದಾಯಿಸಲಾಗಿದೆ. 


ಸೇವೆಯಲ್ಲಿರುವಾಗಲೇ ಮೃತಪಟ್ಟ 
ಕಾರ್ಯಕರ್ತೆ ಮತ್ತು ಸಹಾಯಕಿಯರ 
ಅವಲಂಬಿತರಿಗೆ ರೂ.50,000/- ಮರಣ 
ನಿಧಿಯನ್ನು ಸಹ ನೀಡಲಾಗುತ್ತಿದೆ. 


ಅಂಗನವಾಡಿ 
ಕುಟುಂಬದ 
ಪರಿಹಾರ 


15 ದಿನಗಳ ಬೇಸಿಗೆ ರಜೆಯನ್ನು ನೀಡಲಾಗುತಿದೆ. 


ಪ್ರಾ ತನಗ ಸವಾಯಕ್ಸಿ ಸರಯಗ ಕವ 


ಈಡೇರಿಸಲು ಹಾಗೂ ಗೌರವಧನ ಹೆಚ್ಚಳ 
ಮಾಡುವ ಕುರಿತು ಸರ್ಕಾರದ ನಿಲುವೇನು? 


ಧನ ಪಾವತಿಯಾಗದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ ಹಾಗಿದ್ದಲ್ಲಿ, ' ಇದಕ್ಕೆ ಇಲ್ಲಿ 
ಕಾರಣಗಳೇನು; ಸಮಯಕ್ಕೆ ಸರಿಯಾಗಿ ಗೌರವ 
ಧನ ಪಾವತಿಸಲು ಕೈಗೊಂಡಿರುವ ಕ್ರಮಗಳೇನು; 
ಉ'| ಅಂಗನವಾಡಿ ಕಾರ್ಯಕರ್ತೆಯರ ಅಂಗನವಾಡಿ ಕಾರ್ಯೆಕರ್ತೆಯೆರು ಮೆತ್ತು 
ಬೇಡಿಕೆಗಳೇನು; ಅವರ ಬೇಡಿಕೆಗಳನ್ನು ಸಹಾಯಕಿಯರು ಅವರ ಸಂಘ ಸಂಸ್ಥೆಗಳ ಮೂಲಕ ಹಲವು 


ಬೇಡಿಕೆಗಳನ್ನು ಸಲ್ಲಿಸಿದ್ದು, ಈ ಪೈಕಿ ಸರ್ಕಾರಿ ನೌಕರರೆಂದು 
ಪರಿಗಣಿಸುವುದು ಪ್ರಮುಖ .ಬೇಡಿಕೆಯಾಗಿರುತ್ತದೆ. 
ಅಂಗನವಾಡಿ ಕಾರ್ಯಕರ್ತೆಯರು ಗೌರವಧನದ ಆಧಾರದ 
ಮೇಲೆ ನೇಮಕ ಮಾಡಿರುವುದರಿಂದ ಸರ್ಕಾರಿ ನೌಕರರೆಂದು 
ಪರಿಗಣಿಸಲು ಬರುವುದಿಲ್ಲ ಅದೂ ಅಲ್ಲದೆ ಈ 
ಯೋಜನೆಯು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು, 
ಕೇಂದ್ರ ಸರ್ಕಾರವು ತೀರ್ಮಾನ ತೆಗೆದುಕೊಳ್ಳಬೇಕಾಗಿರುತ್ತದೆ. 


ಅಕ್ಟೋಬರ್‌ 2019ರಲ್ಲಿ ಅಂಗನವಾಡಿ 
ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿಯರ 
ಗೌರವಧನವನ್ನು ಹೆಚ್ಚಿಸಿರುವುದರಿಂದ, ಪ್ರಸ್ತುತ ಸರ್ಕಾರದ 
ಮುಂದೆ ಈ ಕುರಿತಂತೆ ಯಾವುದೇ ಪ್ರಸ್ತಾವನೆಗಳು 
ಇರುವುದಿಲ್ಲ. 


ಿ 
ರ್‌ 
(ಶಶಿಕಲಾ-ಆಔ 


ಣ್ಹಾಸಾಹೇಬ್‌ ಜೊಲ್ಲೆ) 


[So] 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತುವಿಕಲಚೇಶನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು: 


ಸಂಖ್ಯೆ :ಮಮಳಇ 233 ಐಸಿಡಿ 2020 


- ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ರಘುನಾಥ ರಾವ್‌ ಮಲ್ಮಾಪೂರೆ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


.  ಸಂಖ್ಯೆ:550ಕ್ಕೆ ಅನುಬಂಧ 
ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಮಕ್ಕಳ ವಿವರ 


| ಕಲಿಯುತ್ತಿರುವ | 
ಕಾರ್ಯ ಬಟ್ಟು:ಮಕ್ಕಳ ಕಾರ್ಯನಿರತ ಅಂಗನವಾಡಿ 
ಕ್ರ.ಸಂ ಜಿಲ್ಲೆಯ ಹೆಸರು ನಿರತ ಅಂಗನವಾಡಿ ಸಂಖ್ಯೆ ಕಾರ್ಯಕರ್ತೆಯರ ಸಂಖೆ 
. ಕೇಂದ್ರಗಳ ಸಂಖ್ಯೆ | (3 ರಂದ 6 ii 
ವರ್ಷ) 


5 ಬೆಳಗಾವಿ 5294 172380 5178 

6 ಬಳ್ಳಾರಿ 2784 107216 
7 
ss Uae 
Coane [Ue Us 


11 | 56450 2273 


12 78373 2088 
14 
15 


16 


40945 1914 
69693 1780 
34352 2470 


55575. 2810 
92343 | . 2633 
44057 2349 
63847 3998 


_ 52163 2629 


ರಾಜ್ಯದ ಒಟ್ಟು 65911 1675413 64249 


